ಕಹಿ 


ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು ಶ್ರೀ ಸಿ.ಎಂ. ಇಬ್ರಾಹಿಂ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 184 
ಉತ್ತರಿಸುವ ದಿನಾಂಕ 16.02.2022 
ಉತ್ತರಿಸುವ ಸಚಿವರು ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ದಿ ಸಚಿವರು 
ಹ ಪ್ರಶ್ನೆ ಉತ್ತರ 


ಅ 


ರಾಜೀವ್‌ ಗಾಂಧಿ ವಸತಿ ನಿಗಮ 
ಮಿಯಮಿತದಿಂದ ಮುಖ್ಯಮಂತ್ರಿಗಳ 
ಬಹುಮಹಡಿಯ ಬೆಂಗಳೂರು ವಸತಿ 
ಯೋಜನೆಯನ್ನು ಎಷ್ಟು 
ಹಂತಗಳಲ್ಲಿ ಪೂರ್ಣಗೊಳಿಸಲು 
ಯೋಜನೆ ಹಮ್ಮಿಕೊಳ್ಳಲಾಗಿದೆ; 
ಯಾವ ಯಾವ ವಿಧಾನಸಭಾ 
ಕೇತುಗಳಲ್ಲಿ ಯೋಜನೆಯನ್ನು 
ಈಗಾಗಲೇ ಪೂರ್ಣಗೊಳಿಸಲಾಗಿದೆ; 
(ವಿವರ ನೀಡುವುದು) 


ಮುಖ್ಯ ಮಂತ್ರಿಯವರ “ಒಂದು ಲಕ್ಷ ಬಹುಮಹಡಿ 
ಬೆಂಗಳೂರು ವಸತಿ ಯೋಜನೆ" ಯನ್ನು ಎರಡು 
ಹಂತಗಳಲ್ಲಿ ಅಂದರೆ; ಮೊದಲನೇ ಹಂತದಲ್ಲಿ 46,499 
(ಜಿ*3 ಯಿಂದ ಎಸ್‌*14 ರವರೆಗೆ ಮನೆಗಳು ಹಾಗೂ 
ಎರಡನೇ ಹಂತದಲ್ಲಿ 53501 (ಜಿ*3) ಮನೆಗಳನ್ನು 
ರಾಜೀವ್‌ ಗಾಂಧಿ ವಸತಿ ವಿಗಮ ನಿಯಮಿತದ 
ವತಿಯಿಂದ ನಿರ್ನಿಸಲು ವಸತಿ ಯೋಜನೆಯನ್ನು 
ಹಮ್ಮಿಕೊಳ್ಳಲಾಗಿದೆ. 


ಮೊದಲನೇ ಹಂತದಲ್ಲಿ ಈ ಕೆಳಕಂಡ ವಿಧಾನಸಭಾ 
ಕ್ಲೇತ್ರಗಳಲ್ಲಿ ಮೂಲಭೂತ ಸೌಲಭ್ಯಗಳೊಂದಿಗೆ 46,499 
ಬಹುಮಹಡಿ ಮನೆಗಳನ್ನು ನಿರ್ಮಿಸಲಾಗುತ್ತಿದ್ದು, 
ಕಾಮಗಾರಿಗಳು ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿವೆ :- 


ವಿಧಾನ ಸಭಾ ಕೇತು ಮನೆಗಳ ಸಂಖ್ಯೆ 
ಕೆ. ಆರ್‌. ಪುರಂ 684 
ಮಹದೇವಪುರ 4,706 
ಆನೇಕಲ್‌ 6,258 
ಬೆಂಗಳೂರು ದಕ್ಷಿಣ 1,307 
ಯಶವಂತಪುರ 17,350 
ಬ್ಯಾಟಿರಾಯನಪುರ 4,007 
ಯಲಹಂಕ 11,256 
ದಾಸರಹಳ್ಳಿ 931 


ಈ ಪೈಕಿ ಸುಮಾರು 3,000 ಬಹುಮಹಡಿ ಮನೆಗಳ 
ನಿರ್ಮಾಣ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದು, 
ಏಪಿಲ್‌-2022ರ ಅಂತ್ಯಕ್ಕೆ ಅರ್ಹ ಫಲಾನುಭವಿಗಳಿಗೆ 
ಹಸ್ತಾಂತರಿಸಲು ಸದರಿ ನಿಗಮದ ವತಿಯಿಂದ ಅಗತ್ಯ 
ಕ್ರಮ ವಹಿಸಲಾಗುತ್ತಿದೆ. 


Page 1 of2 


] ಇದುವರೆಗೂ ಸಲ್ಲಿಕೆಯಾಗಿರುವ 
ಅರ್ಜಿಗಳೆಷ್ಟು; ಎಷ್ಟು 
ಫಲಾನುಭವಿಗಳಿಗೆ ವಸತಿಯನ್ನು 
ಹಂಚಿಕೆ ಮಾಡಲಾಗಿದೆ; 


(ವಿಧಾನಸಭಾ ಕ್ಲೇತ್ರವಾರು ಮಾಹಿತಿ 
ನೀಡುವುದು) 


ಸದರಿ ಯೋಜನೆಯಡಿ ' ಇಲ್ಲಿಯವರೆಗೆ 38005 
ಅರ್ಜಿಗಳನ್ನು ಆನ್‌ಲೈನ್‌ ಮುಖಾಂತರ 
ಸ್ಮೀಿಕರಿಸಲಾಗಿಷೆ. ಇಲ್ಲಿಯವರೆಗೆ 5,045 


ಫಲಾನುಭವಿಗಳು ಪ್ರಾರಂಭಿಕ ಠೇವಣಿಯಾಗಿ ತಲಾ 
ರೂ. 100 ಲಕ್ಷದಂತೆ ಮೊತ್ತ ಪಾವತಿಸಿದ್ದು, ಈ ಪೈಕಿ 
3022 ಫಲಾನುಭವಿಗಳು ತಮ್ಮ ಇಚ್ಚೆಯ ಫ್ಲಾಟ್‌ / 
ಮನೆಗಳನ್ನು ಆಯ್ಕೆ ಮಾಡಿಕೊಂಡಿರುತ್ತಾರೆ. 


ಈ ಬಗ್ಗೆ ಫಲಾನುಭವಿಗಳು ಆನ್‌ಲೈನ್‌ನಲ್ಲಿ ಆಯ್ಕೆ 
ಮಾಡಿಕೊಂಡಿರುವ ಮನೆ / ಫ್ಲಾಟ್‌ಗಳ ವಿವರಗಳನ್ನು 
ಅನುಬಂಧ-1 ರಲ್ಲಿ ಒದಗಿಸಿದೆ. 


ಇಲ್ಲಿಯವರೆಗೆ ಯೋಜನೆಗೆ ಜಾಗ 
ಮತ್ತು ಮನೆ ನಿರ್ಮಾಣ ಮಾಡಲು 
ಖರ್ಚು ಮಾಡಿದ ಹಣ ಎಷ್ಟು? 
(ಸಂಪೂರ್ಣ ಮಾಹಿತಿ ನೀಡುವುದು) 


ಇಲ್ಲಿಯವರೆಗೆ ಸದರಿ ಯೋಜನೆಗೆ ಕಂದಾಯ 
ಇಲಾಖೆಯಿಂದ 1167 ಎಕರೆ 24 ಗುಂಟಿ ಜಮೀನನ್ನು 
ಉಚಿತವಾಗಿ (ಮುಘತ್ತಾಗಿ) ರಾಜೀವ್‌ ಗಾಂಧಿ ವಸತಿ 
ನಿಗಮ ವಿಯಮಿತಕೆ ಮಂಜೂರು ಮಾಡಲಾಗಿದೆ. 


ಸದರಿ ಯೋಜನೆಯ ಅನುಷ್ಠಾನಕ್ಕಾಗಿ ಯಾವುದೇ 
ಜಮೀನನ್ನು ಇದುವರೆಗೆ ಖರೀದಿ ಮಾಡಿರುವುದಿಲ್ಲ 
ಹಾಗೂ ಪ್ರಸ್ಸುತ ಖರೀದಿ ಮಾಡಲು 
ಉದ್ದೇಶಿಸಿರುವುದಿಲ್ಲ. ಇದರಿಂದಾಗಿ ಸದರಿ ಜಮೀನು 
ಖರೀದಿಗಾಗಿ ಇಲ್ಲಿಯವರೆಗೆ ಯಾವುದೇ ಮೊತ್ತ (ಹಣ) 


ವನ್ನು ಖರ್ಚು ಮಾಡಿರುವುದಿಲ್ಲ. 
ಆದರೆ, ಈ ಯೋಜನೆಯ ಪ್ರಗತಿಯಲ್ಲಿರುವ 
ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೆ ರೂ. 
900.06 ಕೋಟಿಗಳ ಮೊತ್ತವನ್ನು ಖರ್ಚು 
ಮಾಡಲಾಗಿದೆ. 
(ಸಂಖ್ಯೆ: ವಳ 23 ಹೆಚ್‌ಎಫ್‌ಎ 2022] 
y ನ್ನು 
(ವಿ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ದಿ ಸಚಿವರು. 


Page 2 0f2 


Re 


